ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾಂಕ: 17-03-2021 ಪ್ರಶ್ನೆ ಸಂಖ್ಯೆ: 1248(1250) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಎನ್‌. ರವಿಕುಮಾರ್‌ (ವಿಧಾನಸಭೆಯಿಂದ ಚುನಾಯಿತರಾದವರು) 
ಉತ್ತರ ನೀಡಬೇಕಾದ ದಿನಾಂಕ: 17-03-2021 
ಉತ್ತರಿಸುವ ಸಚಿವರು: ಉಪ ಮುಖ್ಯಮಂತಿಗಳು ಹಾಗೂ ಲೋಕೋಪಯೋಗಿ ಸಚಿವರು 


ವಿಷಯ:  ರಾಜ್ಯಹೆದ್ಮಾರಿಗಳಲ್ಲಿನ ಟೋಲ್‌ ಕುರಿತು 


(ಅ) ರಾಜ್ಯದಲ್ಲಿನ ಎಷ್ಟು ರಾಜ್ಯ ಹೆದ್ದಾರಿಗಳನ್ನು ಟೋಲ್‌ ರಸೆಯನ್ನಾಗಿ ಪರಿವರ್ತಿಸಿದೆ ; ಅವು 
ಯಾವುವು; 


(ಆ) ಈ ಟೋಲ್‌ ರಸ್ತೆಗಳಲ್ಲಿ ಟೋಲ್‌ ಸಂಗ್ರಹಿಸುವ ಟೆಂಡರ್‌ನ್ನು ಯಾವ ಸಂಸ್ಥೆಗಳು 
ಪಡೆದಿವೆ; (ದೂರವಾಣಿ ಸಂಖ್ಯೆಯೊಂದಿಗೆ ವಿವರ ನೀಡುವುದು) 


(ಇ) ಟೋಲ್‌ ಸಂಗ್ರಹಿಸುವ ಸಂಸ್ಥೆಗಳು ರಸ್ತೆಯ ಅಭಿವೃದ್ಧಿ ಮಾಡದಿರುವ ಬಗ್ಗೆ ಇದುವರೆಗೆ 
ಎಷ್ಟು ದೂರುಗಳು ದಾಖಲಾಗಿವೆ; ಈ ದೂರುಗಳ ಮೇಲೆ ಯಾವ ಕ್ರಮ ಕೈಗೊಳ್ಳಲಾಗಿದೆ; 


(ಈ) ರಾಜ್ಯದ ಹಲವಾರು ಹೆದ್ಮಾರಿಗಳು ಟೋಲ್‌ ರಸ್ತೆಗಳಾಗಿದ್ದರೂ ರಸ್ತೆ ತುಂಬಾ ಹೊಂಡಗಳು 
ಇರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಈ ಕುರಿತು ಸರ್ಕಾರ ಕೈಗೊಂಡ ಕ್ರಮ ಏನು? 


